ಕರ್ನಾಟಕ ವಿಧಾನ ಪರಿಷತ್ತು 


(ಜಿಲ್ಲಾವಾರು ವಿವರ ನೀಡುವುದು) - 


ರಾಜ್ಯದಲ್ಲಿ .ಎಷ್ಟು ಹಳ್ಳಿಗಳಿಗೆ ವಿದ್ಯುತ್‌ 
ಒದಗಿಸಲಾಗಿದೆ;: ಈ ಯೋಜನೆಗೆ ಕೇಂದ್ರ 
ಸ 
ರಾಜ್ಯ ಸರ್ಕಾರ ಎಷ್ಟು ಅನುದಾನ, ನೀಡಿದ್ದೆ; 


ಸರ್ಕಾರವು ಎಷ್ಟು ಅನುದಾನ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 577 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನ ಸಭೆಯಿಂದೆ 
ಸದಸ್ಯರ ಹೆಸಠು , ನ 
A “ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 21- 02- 2022 

"ಉತ್ತರಿಸುವ ಸಚಿವರು ಮಾನ್ಯ ಸನ ಹಾಗೂ ಕನ್ನಡ ಮತ್ತುಸ ಸಂಸ್ಕೃತಿ ಸಚಿವರು 
ಪ್ರಶ್ನೆ ಸ: | ಉತ್ತರ ; . 
ಅ) | ದೀನದಯಾಳ್‌ ಉಪಾಧ್ಯಾಯ | ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು; ಗೆಲ್ಬರ್ಗಾ ವಿಡ್ಯುಕ್‌ 
ಗ್ರಾಪುಜ್ಯೋತಿ ಯೋಜನೆಯಡಿಯಲ್ಲಿ | ಸರಬರಾಜು .ಕಂಪನಿಗಳಲ್ಲಿ ದೀನದಯಾಳ್‌ - ಉಪಾಧ್ಯಾಯ ಗ್ರಾಮಚ್ಯೋತಿ 


ಯೋಜನೆಯನ್ನು - ಕೈಗೆತ್ತಿಕೊಳ್ಳುವ - ಮೊದಲೇ ಹಳ್ಳಿಗಳು 
ವಿದ್ಯು ;ದೀಕರಣಗೊಂಡಿರುತ್ತವ: ಉಳಿದಂತೆ ಹುಬ್ಬಳ್ಳಿ ವಿದ್ಯತ್‌ ಸರಬರಾಜು 
.ಕಂಪನಿ ವ್ಯಾಪ್ತಿಯಲ್ಲಿ ದೀನದಯಾಳ್‌ ಉಪಾಧ್ಯಾಯ ಗ್ರಾಮಜ್ಯೋತಿ 
“ಯೋಜನಯಡಿ ಹಾಗೂ ಮಂಗಳೂರು ವಿಡ್ಯತ್‌ ಸರಬರಾಜು ಕಂಪನಿ ಮತ್ತು 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ಗಳ ವ್ಯಾಪ್ತಿಯಲ್ಲಿ 
ಭಧ ವಿದ್ಯುತ್‌ ಉತ್ಪಾದನೆ ಹಾಗೂ ; ವಿತರಣೆ ಯೋಜನೆಯಡಿ 
(ಡಿಡಿಜಿ) "ವಿದ್ಯ ದೀಕರಣಗೊಳಿಸಲ್ಲಾದ ಹಳ್ಳಿಗಳ ವಿವರಗಳನ್ನು ಅಸುಬಂಧ-1 
"ರಲ್ಲಿ ಒದಗಿಸಲಾಗಿದೆ. 


ಎಲ್ಲಾ 


ಡಿಡಿಯಜೆ.ಜೆವೈ ಮಾರ್ಗಸೂಚಿ ಅನ್ವಯ ಕೈಗೊಂಡ ಕಾಮಗಾರಿಗಳಿಗೆ 
ಶೇಕಡ 60 ರಷ್ಟು ಮೊತ್ತವು ಕೇರಿದ್ರ ಸರ್ಕಾರದ ಅನುದಾನವಾಗಿದ್ದು, ಉಳಿದ 
"ಮೊತ್ತವನ್ನು ವಿದ್ಯುತ್‌ ಸರಬರಾಜು ಕಿನ ಭೆರಿಸಿರುತ್ತವೆ. ರಾಜ್ಯ 


"ಸರ್ಕಾರದಿಂದ ಯಾವುದೇ ಅನುದಾನ ಇರುವುದಿಲ್ಲ. 
; 


8ಿ. ಡಿ. ಯು. ಜಿ.ಜೆ.ವೈ ಮತ್ತು ಡಿಡಿ ಯೋಜನೆಯಡಿ. ಕೈಗೊಂಡ ಎಲ್ಲಾ 
(ಕಾಮಗಾರಿಗಳಿಗೆ ಕೆಂದ್ರ" ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದ 
ಜಿಲ್ಲಾವಾರು ವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. 


ಸೌಭಾಗ್ಯ ಯೋಜನೆಯಡಿಯಲ್ಲಿ ಎಷ್ಟು 
ಮನೆಗಳಿಗೆ ವಿದ್ಯುತ್‌: ' ಸಂಪರ್ಕಿ 
ಕಲ್ಪಿಸಲಾಗಿದೆ? (ಜಿಲ್ಲಾವಾರು ವಿವರ 
ನೀಡುವುದು) ಸ 


ಬೆಂಗಳೂರು' ವಿದ್ಯುತ್‌, ಸರಬರಾಜು ಕಂಪನಿಯನ್ನು ಹೊರತುಪಡಿಸಿ ಉಳಿದ 
ಎಲ್ಲಾ ವಿದ್ಯುತ್‌ 
ವಿದ್ಯತ್‌ ಸಂಪರ್ಕ ಕಲ್ಪಿಸಲಾಗಿರುವ ಒಟ್ಟು 1,61,343 ಮನೆಗಳ ಜಿಲ್ಲಾವಾರು 
ವಿವಠಗಳನ್ನು ಅನುಬಂಧ-3ರಲ್ಲಿ ಒದಗಿಸಲಾಗಿದೆ. : 


ಸರಬರಾಜು ಕೆಂಪನಿಗಳಲ್ಲಿ ಸೌಭಾಗ್ಯ ಯೋಜನೆಯಡಿ” 


ಸಂಖ್ಯೆ: ಎನರ್ಜಿ 17 ಇಬಿಎಸ್‌ 2022 


op 
(ವಿ. RUAN 


ಇಂಧನ ಹಾಗೂ ಕನ್ನ ಡ ಮತ್ತು 
ಸಂಸ್ಕೃತಿ ಸಚಿವರು 


ಅಮಬಂಧ-1 


ದೀನದಯಾಳ್‌ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆ ವಿದ್ಯುದೀಕರಣಗೊಳಿಸಲಾದ 


ಹಳ್ಳಿಗಳ ವಿವರಗಳು:- 
CO -EN NN 
ಈ ಕಂ೦ಷ SLUMS ಜಯ್ಬ್ಹ ಉಶಉೂ್ಳಜನದ ಯದ 
3 | ಕಂಪನಿ | ಟ್ಸಿಯಹೆಸರು | ವಿದ್ಯುವೀಕರಣಗೊಂಡ ಹಳ್ಳಿಗಳ 
Me ಸಂಖ್ಯೆ j 
; ಹೆಸ್ಕಾಂ [ಉತ್ತರಕನ್ನಡ 25 
ಬೆಳಗಾವಿ 05 
ಒಟ್ಟು 30 


ವಿಕೇಂದ್ರೀಕೃತ ವಿದ್ಯುತ್‌ ಉತ್ಕಾದನೆ ಹಾಗೂ ವಿತರಣೆ ಯೋಜನೆಯಡಿ (ಡಿಡಿಜಿ) 


ವಿದ್ಯದೀಕರಣಗೊಳಿಸಲಾದ ಹಳ್ಳಿಗಳ ವಿವರಗಳು- 


T 


ಈ. | ಕಂಪನಿ | ಡಿಡಿಜಿ ಯೋಜನೆಯಡಿ 
fe SS ಜಿಲ್ಲೆಯ ಹೆಸರು | ವಿದ್ಯದೀಕರಣಗೊಂಡ ಹಳ್ಳಿಗಳ 
ಸಂ. ಹೆಸರು : 
ಸಂಖ್ಯೆ 
1 ಮೆಸ್ಕಾಂ | ಶಿವಮೊಗ್ಗ 03 
2 ಸೆಸ್ಕ್‌ ಚಾಮರಾಜನಗರ. : i 05 
ಹಾಸನ N i 01. 
ಒಟ್ಟು 09 


ಅಮಬಂಧ-2 


ದೀನದಯಾಳ್‌ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆ ಮತ್ತು ಡಿಡಿಜ ಯೋಜನೆಯಡಿ 
ಕೈಗೊಂಡ ಕಾಮಗಾರಿಗಳಿಗೆ (ಹಳ್ಳಿಗಳ ವಿದ್ಯುದೀಕರಣ ಹಾಗೂ ಇತರೆ ಕಾಮಗಾರಿಗಳೂ 
ಒಳಗೊಂಡಂತೆ) ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದ ಕಂಪನಿವಾರು 
ವಿವರಗಳು:- | 


ಬೆಂಗಳೂರು ವಿದ್ದುತ್‌ ಸರಬರಾಜು ಕಂಪನಿ:- 


ಡಿಡಿಯುಜಿಜೆವೈ: 
ಕಸಂ. ಜಿಲ್ಲೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ 
ಅನುದಾನ (ಕೋಟಿ ರೂ.ಗಳಲ್ಲಿ) 
1 | ಬೆಂಗಳೂರು ನಗರ [ 8.01 
2 | ಜಿಕೃಬಳ್ಳಾಪುರ ; 8.42 
3 | ಬೆಂಗಳೂರುಗ್ರಾಮೀಣ - 1240 
4 |ಜಿತುದುರ್ಗ 33.14 
5 ದಾವಣಗೆರೆ |S 11.22 
6 ಕೋಲಾರ 9.79 
7 ರಾಮನಗರ . 16.16 
8 ತುಮಕೂರು ಸ 43.20 
ಒಟ್ಟು L 142.33 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ:- 


ಡಿಡಿಯುಜಿಜಿವೈ: 
ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ 
ಶಸ ಜಿಲ್ಲೆ ಅನುದಾನ (ಕೋಟಿ ರೂ.ಗಳಲ್ಲಿ) 
1 ಮೈಸೂರು | 3638 
2 [ಮಂಡ್ಯ | 50.23 
3 [ಕೊಡಗು 9.60- 
4 | ಚಾಮರಾಜನಗರ | 30.15 
5 [ಹಾಸನ 42.34 
ಒಟ್ಟು | 168.70 
ಡಿಡಿಜಿ: 
gS SE ಕೇಂದ್ರ ಸರ್ಕಾರದಿಂದ - 
ote ಜಿಲ್ಲೆ 1 ಬಿಡುಗಡೆಯಾದ ಅನುದಾನ 
| (ಟೋಟಿ ರೂ.ಗಳಲ್ಲಿ) 
ಚಾಮರಾಜನಗರ, ಹಾಸನ, ಮೈಸೂರುಮತ್ತ 
4 ಮಡಕಿ 13.92 
(6 ವಿದ್ಯುತ್‌ ರಹಿತ ಗ್ರಾಮಗಳನ್ನು i 
| ಒಳಗೊಂಡಂತೆ 
ಒಟ್ಟು ನ 13.92 


RS 


-2- 


ಮಂಗಳೂರು ವಿದ್ಯುತ್‌ ಸರಬರಾಜು ಶಂಪನಿ:. - 


ಡಿಡಿಯುಜಿಜೆವೈ: 
ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಯಾದ ದ.ಅನುಧಾನ 
ಕ್ರ.ಸಂ. ಜಿಲ್ಲೆ y (ಕೋಟಿ ರೂ.ಗಳಲ್ಲಿ). 
1 ದಕ್ಷಿಣ ಕನ್ನಡ 24.30 
2 ಉಡುಪಿ 11.09 
3 [ಶಿವಮೊಗ್ಗ ಈ 99.72 
4 ಚಿಕ್ಕಮಗಳೂರು 78.24 
| ಒಟ್ಟು 213.35 
ಡಿಡಿಜಿ: 
ಕ್ರ.ಸಂ. | ಜಿಲ್ಲೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಯಾದ ಅನುದಾನ 
1 ಶಿವಮೊಗ್ಗ 0.21 
ಒಟ್ಟು | 0.21 
' ಹುಬ ಫಿ ಖಿ ವಿದ್ಯುತ್‌ ಸರಬರಾಜು ಕಂಪನಿ:- 
ಡಿಡಿಯುಜಿಜೆವೈ: 
Kk ಕೇ೦ದ್ರ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ 
ಕ್ರ.ಸಂ... ಜಿಲ್ಲೆ ನ ಶೋಟಿರೂಗಳಲ್ಲಿ) 
1 “ ಬಾಗಲಕೋಟೆ 20.047 
2 | ಬೆಳಗಾವಿ 53.006 
: ವಿಜಯಪುರ 24.023 er 
4 | ಹಾವೇರಿ 32.399 : 
5 | ಉತ್ತರಕನ್ನಡ 38.123 
6 | ಧಾರವಾಡ |] 18.315 
7 ಗದಗ 14.693 
- 
ಒಟ್ಟು L 200.606 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನವಿ:- 
-- ಡಿಡಿಯುಜಿಜೆವೈ: ಗ 
ಹು. ಸಂ. ಜಿಲ್ಲೆ | ಕೇಂದ್ರಸರ್ಕಾರದಿಂದ ಬಿಡುಗಡೆ ಯಾದ ಅನುದಾನ 
1 ಬಳ್ಳಾರಿ 1 32.78 
2 ಬೀದರ | 50.48 
3 ಕಲಬುರಗಿ 96.14 | 
4 ಕೊಪ್ಪಳ 30.12 
5 ರಾಯಚೂರು ] 36.37 
6 ಯಾದಗಿರ . 5458 
ಒಟ್ಟು | 300.47 


ಅಮಬಂಧ-3 


ಸೌಭಾಗ್ಯ ಯೋಜನೆಯಡಿ ವಿದ್ಯುತ್‌ ಸಂಪರ್ಕ ಕಲ್ಲಿಸಲಾಗಿರುವ ಮನೆಗಳ 


ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ:- 


ಬೆಂಗಳೂರು ವಿದುತ್‌ ಸರಬರಾಜು ಕಂಪನಿ: 


ಸೌಭಾಗ್ಯ ಯೋಜನೆಯು ಅನುಷ್ಠಾನಗೊಂಡಿರುವುದಿಲ್ಲ. 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ:- 


ಕ್ರ. ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾದ 
ಸಂ. | ಕಲೆಯ ಹೆಸರು | ಮನೆಗಳ ಸಂಖೆ 
1 ದಕ್ಷಿಣ ಕನ್ನಡ 1069 
2 ಉಡುಪಿ 3537 
3 | ವಮೊಗ್ಗ 1 12 
4 ಚಿಕ್ಕಮಗಳೂರು 1052 
ಒಟ್ಟು 5670 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ: 


ಜಿಲ್ಲೆಯ ಹೆಸರು 


ಫ್ರ. ವಿದ್ಯುತ್‌ ಸಂಪರ್ಕ ತಪ್ಲೆಸಲಾದ 
1 ಕೊಡಗು' 4138 
ಹುಬ ನಿ ವಿದ್ಯುತ್‌ ಸರಬರಾಜು ಕಂಪನವಿ:- 
[#.ಸಂ._ ಜಿಲೆಯ ಹೆಸರು ವಿದ್ಯುತ್‌ ಸಂಪರ್ಕ ಕಲ್ಲಿಸಲಾದ 
M4 1 ಬಾಗಲಕೋಟೆ 11404 
2 ಬೆಳಗಾವಿ 28211 
3 ವಿಜಯಪುರ 4682 
4 ಹಾವೇರಿ. 12938 
5 ಉತ್ತರ ಕನ್ನಡ :- 7516 
6 ಧಾರವಾಡ '.-- 7389 
7 ಗದಗ 7871 
ಒಟ್ಟು | 80011 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ:- KN 
ಕ್ರ.ಸಂ. | ಜಿಲ್ಲೆಯಹೆಸರು | ನಿದುಃತ್‌ ಸಲದ 
R 1 ಬಳ್ಳಾರಿ |. 15425 
2 [ಬೀದರ 16206 
| 3 ಕಲಬುರಗಿ _ 12047 
4 | ಕೊಷ್ಮಳ 7753 
W 5 ರಾಯಚೂರು IN 7173 
6 ಯಾದಗಿರಿ 4200 
|] 
NTN 62804 
ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸರಬರಾಜು ಸಂಘ ನಿಯಮಿತ:- 
[ಈ ಸಂ. ತಾಲ್ಲೂಕು ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾದ 
1 [ಹುಕ್ಕೇರಿ 


8720 


